ಡಾ|| ರಾಜಾರಾಮ ಹೆಗ್ಸಡೆ* 


ಭದ್ರಾ ಪ್ರಾಜೆಕ್ಟ್‌ ಪರಿಸರದ ಕಿಲಾಯುಧ 


ಲ 


ಗಳು 


ಭದ್ರಾ ಪ್ರಾಜೆಕ್ಟ್‌ ಇಂದಿನ ಶಿವಮೊಗ್ಗಾ ಜಿಲ್ಲೆಯ 
ಭದ್ರಾವತಿ ತಾಲ್ಲೂಕಿನಲ್ಲಿದೆ (ಅಕ್ಷಾಂಶ ೧೩೨--೪೩', 
ರೇಖಾಂಶ ೭೫°-೩೮'). ಭದ್ರಾವತಿ ಪಟ್ಟಣದಿಂದ 
ನೈರುತ್ಯಕ್ಕೆ ೧೮ ಕಿ.ವೂ. ಅಂತರದಲ್ಲಿ ಭದ್ರಾನದಿಗೆ 
ಅಡ್ಡಲಾಗಿ ನಿರ್ಮಿಸಿರುವ ಅಣೆಕಟ್ಟೆಯ ಸ್ಥಳದಲ್ಲಿ 
ಇದೊಂದು ಹಳ್ಳಿ. ಈ ಸ್ಥಳದಲ್ಲಿ ಭದ್ರಾನದಿ ಚಿಕ್ಕ 
ಮಗಳೂರು ಜಿಲ್ಲೆಯಿಂದ ಶಿವಮೊಗ್ಗ ಜಿಲ್ಲೆ ಗಡಿಯಲ್ಲಿ 
ಹರಿದು ಈಶಾನ್ಯ ದಿಕ್ಕಿನಲ್ಲಿ ಸುವಕಾರು ೫೦ ಕಿ.ಮೂ. 
ಅಂತರದಲ್ಲಿ ತುಂಗಾನದಿಯನ್ನು ಸೇರುತ್ತದೆ. 


ಪ್ರಸ್ತುತ ಲೇಖನದಲ್ಲಿ ಪರಿಶೀಲನೆಗೆ. ಒಳಪಟ್ಟ 
ಪ್ರದೇಶ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲ್ಲೂಕು 
ಹಾಗೂ ಚಿಕ ಮಗಳೂರು ಜಿಲ್ಲೆಯ ತರೀಕೆರೆ ಹಾಗೂ 
ನರಸಿಂಹರಾಜಪುರ ತಾಲೂಕುಗಳಲ್ಲಿ ವ್ಯಾಪಿಸಿಕೊಂಡಿದೆ. 


ದೇಶ ಅರೆಮಲೆನಾಡಿನ ಚಳಿಗಾಲದ 


ಇತ್ತೀಚೆಗೆ ಬೇರೆ ಬೇರೆ ಚಾ ಈ ಕಾಡು 
ನಿರ್ನಾಮವಾಗಿದೆ. ಭದ್ರಾ ನದಿ ಮಲೆನಾಡಿನ 
ಗುಡ್ಡ ಬೆಟ್ಟಗಳನ್ನು ಬಳಸಿ ಹರಿದು ಬಂದು ಈ 
ಪ್ರದೇಶದಲ್ಲಿ ಒಳನಾಡಿನ ಬಯಲನ್ನು ಸೇರುತ್ತದೆ. ಈ 
ರೀತಿಯಾಗಿ ಮಲೆನಾಡು ಹಾಗೂ ಬಯಲುನಾಡುಗಳ 
ಸಂಧಿ ಸ ಸ್ಥಳವಾಗಿ ಇಂದು ಈ ಪ್ರದೇಶ ಗೋಚರಿಸುತ್ತದೆ. 


ನ್‌ಂ 


ವ ಸ ್‌ ಫ್‌ ಸಾ 
33 ಪ್ರದೇಶ ವಾರ್ಷಿಕವಾಗಿ ಸರಃಸರಿ ೯೦೦ ವಿಂ.ವಿರೀ. 


ಷ್‌ ಜಿ ಸ ಜ್‌ 
ಗಳಷ್ಟು ಮಳೆಯನ್ನು -ಪಡೆಯುತ್ತದೆ. ಭೂಗರ್ಭ 
* ಇತಿಹಾಸ ಮತ್ತು ಪ್ರಾಕ್ಟನಶಾಸ್ತ್ರ 


ಶಾಸ್ತ್ರೀಯವಾಗಿ ಈ ಭೂಮಿ ಅರ್ಕೆಯನ್‌ ಪ್ರಕಾರದ 
ಧಾರವಾಡ ಶಿಲಾರಚನೆಗಳನ್ನು ಹೊಂದಿದ್ದು ಶಿಲಾಯುಧ 
ಗಳನ್ನು ತಯಾರಿಸಲು ಶಿಲಾಯುಗದ ಮಾನವ ಬಳಸು 
ತ್ತಿದ್ದ ಕ್ವಾಡ್‌ ಜೈಟ್‌ (ಬೆಣಚು ಕಲ್ಲು) ಹಾಗೂ ಡೋಲ 
ರೈಟ ಮುಂತಾದ ಶಿಲೆಗಳು ಸ್ವಾನಿಕವಾಗಿ ಸಿಗುತ್ತವೆ. 


ಈ ಸ್ಥ ಳೆಗಳು : 

ಈ ಪ್ರದೇಶದಲ್ಲಿ ನಾಲ್ಕು ಸ್ಥಳಗಳಲ್ಲಿ ಶಿಲಾಯುಧ 
ಗಳು ಸಿಕ್ಕಿವೆ (ನೋಡಿ ನಕ್ಷೆ ೧). ಸ್ಥಳ ೧: ಭದ್ರಾ 
ಪ್ರಾಜೆಕ್ಟ್‌ ನಿಂದ ವಾಯುವ್ಯ ಕೈ ಮೂರು ಕಿ.ಮೊ. 
ದೂರದಲ್ಲಿ ಒಂದು ಎತ್ತರ ಪ ದೇಶದ ಎರಡೂ ಮಗ್ಗುಲು 
ಗಳಲ್ಲಿ ಈ ಸ್ಥಳವಿದೆ. ಈ ಎತ್ತರದ ಪ್ರದೇಶ ಈಗಿನ 
ಭದ್ರಾ ಜಲಾಶಯದ ಹಿನ್ನೀರಿಗೆ ಅಡ್ಡಲಾಗಿ ಇದೆ. ಈ 
ಸ್ಥಳ ಜಿಕ್ಕವುಗಳೊರು ಜಿಲ್ಲೆಯ ನರಸಿಂಹರಾಜಪುರ 
ತಾಲೂಕಿನಲ್ಲಿ ಇದೆ. ಈ ಪ್ರದೇಶದ ಪಶ್ಚಿಮ ಮಗ್ಗುಲಿನಲ್ಲಿ 
(ಬಿ ಭಾಗ) ಬಹುಭಾಗ ಜಲಾಶಯದ ನೀರಿನಲ್ಲಿ ವರ್ಷದ 
ಬಹುಕಾಲ ಮುಳುಗಿರುತ್ತದೆ. ನೀರಿನ ಹೊಡೆತಕ್ಕೆ ಸಿಕ್ಕ 
ಶಿಲಾಯುಗದ ಭೂ ಪದರಗಳು ಅಲ್ಲಲ್ಲಿ ಕೊಚ್ಚಿಹೋಗಿ 
ಶಿಲಾಯುಧಗಳು ಹೊರಗೆ ಬಂದಿವೆ. ಪೂರ್ವದ 
ಮಗ್ಗುಲಿನಲ್ಲಿ (ಎ ಭಾಗ) ತೀರ ಈಚೆಗೆ ವ್ಯವಸಾಯಕ್ಕೆ 
ಒಳಪಡಿಸಿದ ಭೂಮಿಯಲ್ಲಿ ಶಿಲಾಯುಗದ ಪದರಗಳು 
ಕಿತ್ತು ಮೇಲೆ ಬಂದಿವೆ. ಇಲ್ಲೆಲ್ಲ ಶಿಲಾಯುಗದ ಪದೆರ 
ಗಳು ಈಗಿನ ನೆಲಕ್ಕಿಂತ ಕೆಲವೇ ಇಂಚುಗಳಷ್ಟು 
ಒಳಗಿವೆ. 


ಎ ವಿಭಾಗ, ಕುವೆಂಪು ವಿಶ ಶೈ ವಿದ್ಯಾನಿಲಯ 


ಶಿಲಾಯುಗದ ಪದರುಗಳ ಅನುಕ್ರಮಣಿಕೆಯನ್ನು 
ತಿಳಿಯಲಂ ಈ ಪ್ರದೇಶದಲ್ಲಿ ಈ ಸ್ಥಳವೇ ಹೆಚ್ಚು ಸೂಕ್ತ 
ದದ್ದು ಎಂದು ಕಂಡುಬರುತ್ತದೆ. ಇಂದಿನ ಒಂದು 
ಬಂಡಿಯ ದಾರಿ ಈ ಎತ್ತರ ಪ್ರದೇಶವನ್ನು ಹಾಯ್ದು 
ಹೋಗುತ್ತದೆ. ಈ ದಾರಿ ಕೆಲವೆಡೆ ಒಂದು ಮೂಟರಿ 
ಗಿಂತಲೂ ಹೆಚ್ಚು ದಪ್ಪವಿರುವ ಭೂ ಪದರಗಳನ್ನು 
ಕತ್ತರಿಸಿ ಶಿಲಾಯುಗದ ನೆಲದ ಮೇಲೆ ಹಾದು ಹೋಗು 
ತ್ತದೆ. ಇಲ್ಲಿ ಶಿಲಾಯುಗದ ನೆಲ ಕ್ವಾಡ್ಜೆೈಟ್‌ ಕಲ್ಲುಗಳ 
ಸೀಳುಗಳು ಹಾಗೂ ಉಂಡೆಗಳಿಂದ ತುಂಬಿದೆ. ಈ 
ಕಲ್ಲುಗಳು ಭೂಮಿಯ ಹಾಸುಗಲ್ಲಿನ ಮೇಲೆ ಕಲ್ಲಿನ 
ಸವಕಳಿ ಮರಳಿನ ಜೊತೆ ಮಿಶ್ರವಾಗಿವೆ. ಈ ಪದರನ್ನು 
ಆದಿ ಶಿಲಾಯುಗದ ಉಪಕರಣಭದಿತ ಪದರೆಂದು ಗುರು 
ತಿಸಬಹುದು, ಈ ಪದರಿನಿಂದಲೇ ಒಂದು ಆದಿ ಶಿಲಾ 
ಯುಗದ ಕೈಗೊಡಲಿಯನ್ನು ಅಗೆದು ತೆಗೆಯಲಾಗಿದೆ. 
(ಚಿತ್ರ 11-೬) ಈ ಪದರು ಮರಳು ಮಿಶ್ರಿತ ಆವೆ 
ಮಣ್ಣಿನ ಹಳದಿ ಅಥವಾ ಕಂದು ಪದರಿನ ಕೆಳಭಾಗದಲ್ಲಿ 
ಇದೆ. ಈ ಹಳದಿ ಅಥವಾ ಕಂದು ಪದರು ಕೆಲವೆಡೆ 
ಒಂದು ಅಡಿಗಿಂತಲೂ ದಪ್ಪವಾಗಿದೆ. ಈ ಎಲ್ಲ ಪದರು 
ಗಳಿಗೂ ಮೇಲೆ ಕಪ್ಪು ಮಣ್ಣಿನ ಮೇಲ್ಮೈ ಪದರಿದೆ. 
ಈ ಕಪ್ಪು ಮಣ್ಣಿನ ಮೇಲ್ಪದರದಲ್ಲಿ ಹಾಲು ಬೆಣಚು 
ಗಲ್ಲಿನ ಸೂಕ್ಷ್ಮ ಶಿಲಾಯುಧಗಳು ದೊರೆಯುತ್ತವೆ. 
ಆದಿ ಶಿಲಾಯುಗದ ಉಪಕರಣಭರಿತ ಪದರಿನಲ್ಲಿ ಕೆಲವು 
ಹೊಳೆಯ ಉರುಟಾದ ಉಂಡೆಗಲ್ಲುಗಳೂ ಸಿಕ್ಕುವುದರಿಂದ 
ಶಿಲಾಯುಗದ ವರಾನವನೇ ಅವುಗಳನ್ನು ಸುವರಾರು ಅರ್ಧ 
ಕಿ.ಮೂ. ದೂರದ ಹೊಳೆಯಿಂದ ತಂದಿದ್ದರಲ್ಲಿ ಯಾವ 
ಸಂಶಯವೂ ಕಾಣುವುದಿಲ್ಲ. 


ಪಶ್ಚಿಮದ ಇಳಿಜಾರಿನಲ್ಲಿ ಜಲಾಶಯದ ನೀರು 
ಇಳಿದಾಗ ಅಂತ್ಯಹಳೆ ಶಿಲಾಯುಗದ ಆಯುಧ ಪ್ರಕಾರಗಳು 
ಸಿಗುವ ಜಾಗ ಕಂಡುಬರುತ್ತದೆ. ಈ ಜಾಗದಲ್ಲಿ ಮಧ್ಯ 
ಹಳೆ ಶಿಲಾಯುಗದ ಆಯುಧಗಳೂ ಸಿಗುತ್ತವೆ. ಈ 
ಆಯುಧಗಳೆಲ್ಲ ಒಟ್ಟಾಗಿ ಕಲಸಿ ಹೋಗಿರುವುದರಿಂದ 
ಅನುಕ್ರಮಣಿಕೆ ಶಕ್ಯವಿಲ್ಲ. ಆದರೆ ಈ ಜಾಗವನ್ನು 
ಉತ್ಪನನ ಮಾಡಿದರೆ ಮಹತ್ವಪೂರ್ಣ ವಿವರಗಳು ತಿಳಿದು 
ಬರಬಹುದಂ. 


ಪೂರ್ವ ಮತ್ತು ಪಶ್ಚಿಮದ ತಪ್ಪಲಿನಲ್ಲಿ ನೆಲ: ಲ್ಕ 
ಯಿಂದ ಸುಮಾರು ೬ ರಿಂದ ೧ ಅಡಿಗಳಷ್ಟು ಕೆಳ 
ಉಪಕರಣಭರಿತ ಪದರು ಇದೆ. ಆದರೆ ಸ್ಥಳ 

ಹೆಳೆಯ ಆಯುಧಗಳು ಪಶ್ಚಿಮದ ತಪ್ಪಲಿನಲ್ಲಿ ಸಿಕ್ಕಿಲ್ಲ. 
ಇಲ್ಲೂ ಕೂಡ ನದಿಗರಸಿನ ಉಂಡೆ ಕಲ್ಲುಗಳನ 
ಯುಗದ ಮನುಷ್ಯ ತಂದು ಹಾಕಿದ್ದು ಕಂಡುಬರ 
ಇಂದು ವಿವಿಧ ಉಪ್ಸೇಶಗಳಿಗಾಗೆ ಈ ಪ್ರದೇಶದಲ್ಲಿ 
ಅಗೆತಗಳು ನಡೆಯುತ್ತಿವೆಯಾದ್ದರಿಂದ ಶಿಲಾಯುಧಗಳ 
ಪದರಗಳು ಕಾಣಸಿಕ್ಕುತ್ತವೆ. ಗುಡ್ಡದ ಇಳಿಜಾರಿನಲ್ಲಿ 
ಬೆಣಚಃಕಲ್ಲುಗಳ ಸೂಕ್ಷ್ಮ ಶಿಲಾಯುಗದ ಆಯುಧಗಳು 
ನೆಲದಿಂದ ಒಂದು ಅಡಿಯಷ್ಟು ಕೆಳಭಾಗದಲ್ಲಿ ಕೆಲವೆಡೆ 
ದೊರಕುತ್ತದೆ. 


ಈ ಸ್ಥಳ ಬಿ. ಆರ್‌. ಪ್ರಾಜೆಕ್ಟ್‌ನ ಲಕ್ಷ್ಮೀ 
ನರಸಿಂಹಸ್ವಾಮಿ ದೇವಾಲಯದ ಹಿಂಭಾಗದಲ್ಲಿ ಗುಡ್ಡದ 
ಇದೆ. ಈ ಭಾಗದಲ್ಲಿ ಗುಡ್ಡದ ತುಂಬೆಲ್ಲ 
ಟಡೈಕಿನ ಚೂರುಗಳು ಚೆಲ್ಲಾಪಿಲ್ಲಿಯಾಗಿವೆ. 
ಮೇಲ್ಮೈಯಿಂದ ಸ್ವಲ್ಪವೇ ಕೆಳೆಗೆ ಹಳೇ 
ಶಿಲಾಯುಗದ ಪದರು ಇದೆ. ಇಲ್ಲಿ ೧೮ ಹಳೇ ಶಿಲಾ 
ಯುಗದ ಆಯುಧಗಳು ಸಿಕ್ಕಿವೆ. ಆದರೆ ಮೇಲ್ಮೈ 
ಯಲ್ಲಿ ಹಾಲು ಬೆಣಚುಕಲ್ಲಿನ ಸೂಕ್ಷ್ಮ ಶಿಲಾಯುಗದ 
ಉಪಕರಣಗಳು ಧಾರಾಳವಾಗಿ ಸಿಗುತ್ತವೆ. ಒಂದು 
ಸೂಕ್ಷ್ಮವಾದ ಕ್ವುಡ್‌ಜೈಟ್‌ ಕಲ್ಲಿನ ಸುಂದರವಾದ ಮೊನೆ 
ಇಲ್ಲಿ ದೊರೆತಿದೆ (ಚಿತ್ರ ೪1-೨೧). ಈ ಭಾಗದಲ್ಲೇ ಡೊಲ 
ರೈಟಿನಲ್ಲಿ ಮಾಡಿದ ಒಂದು ನನಶಿಲಾಯುಗದ ಕೈಗೊಡಲಿ 
ಕೂಡ ಸಿಕ್ಕಿದೆ (ಚಿತ್ರ ೪) ಆದರೆ ಇನ್ನೂ ನವಶಿಲಾ 


ಯುಗದ ವಸತಿದಿಬ್ಬವನ್ನು ಇನ್ನೂ ಗುರುತಿಸಲು 
ಆಗಿಲ್ಲ. 

ಸಳೆಳ 

ಛಿ 


ಭದ್ರಾನದಿಯ ಎರಡೂ ದಡಗಳ ಮೇಲೆ ಭದ್ರಾ 
ನದಿಗೆ ನಿರ್ಮಿಸಿರುವ ಆಧುನಿಕ ಸೇತುವೆಯಿಂದ ಕೆಳಗೆ 
ಕೆಲವೇ ಫರ್ಲಾಂಗುಗಳ ಅಂತರದಲ್ಲಿ ಈ ಸ್ಥಳವಿದೆ. ಇದು 


ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲ್ಲೂಕಿನಲ್ಲಿ 
ಬರುತ್ತದೆ. ಇಲ್ಲಿ ಹಾಲು ಬೆಣಚುಗಲ್ಲಿನ ಸೂಕ್ಷ್ಮಶಿಲು 
ಯುಗಕ್ಕೆ ಸೇರಬಹುದಾದ. ಆಯುಧಗಳು ದೊರಕಿವೆ. 
ಹಾಗೂ ಎರಡು ಮಧ್ಯ ಹಳೆ ಶಿಲಾಯುಗದ ಆಯುಧಗಳು 
ಸಿಕ್ಕಿವೆ. 


೨. ಶಿಲಾಯುಗದ ಪ್ರಕಾರಗಳು : 

ನಾಲ್ಕು ಹಂತಗಳಿಗೆ ಸೇರುವ ಶಿಲಾಯುಧಗಳು 
ಈ ಪ್ರದೇಶಗಳಲ್ಲಿ ಸಿಕ್ಕಿವೆ. ೧) ಆದಿ ಮತ್ತು ಮಧ್ಯ 
ಹಳೆ ಶಿಲಾಯುಗದ ಪ್ರಕಾರಗಳು, ೨) ಅಂತ್ಯ ಹಳೇ 
ಶಿಲಾಯುಗ, ೩) ಸೂಕ್ಷ್ಮ ಶಿಲಾಯುಗ, ಹಾಗೂ 
೪) ನವಶಿಲಾಯುಗ. 


ಪ್ರಕಾರಗಳ ಮೇಲೆ ಮಾತ್ರ ನಿಂತಿದೆ. ಹೀಗಾಗಿ ಈ 
ಆಯುಧಗಳ ್ಹಕಾಲಾನುಕ್ರಮಣಿಕೆಯ ಬಗೆಗೆ ಈ 
ಲೇಖನದಲ್ಲಿ ಖಚಿತವಾಗಿ ಏನನ್ನೂ ಹೇಳಲು ಶಕ್ಕವಿಲ್ಲ. 
ಲಭ್ಯವಿದ್ದಷ್ಟು ಸ್ತರಗಳ ಪರಿಶೀಲನೆ ಸ್ಥೂಲವಾಗಿ ಮಧ್ಯ 
ಹಾಗೂ ಅಂತ್ಯ ಹಳೇ ಶಿಲಾಯುಗಗಳು ನಂತರದ ಶಿಲಾ 
ಯುಗಗಳಿಗಿಂತ ಪ್ರಾಚೀನ ಎಂಬುದನ್ನು ಮಾತ್ರ 
ತೋರಿಸುತ್ತದೆ. 


ಬಳಕೆಯಾದ ಕಲ್ಲುಗಳು 

ಆದಿ ಮತ್ತು ಮಧ್ಯ ಶಿಲಾಯುಗದ ಆಯುಧ 
ಪ್ರಕಾರಗಳು ಕ್ವಾಡ್‌ಜೈಟ್‌ ಹಾಗೂ ಬೆಣಚುಕಲ್ಲು 
ಗಳಿಂದಲೇ ಮಾಡಲ್ಪಟ್ಟಿವೆ. ಇಲ್ಲಿಯ ಕ್ವಾಡ್‌ಜೈಟ್‌ 
ಕಲ್ಲುಗಳು ಕಂದು ಬಣ್ಣದ ಇಲ್ಲವೇ ಕೆಂಪುಕಂದು ಬಣ್ಣ 
ದಲ್ಲಿವೆ. ಅವುಗಳ ರಚನೆ ಕೆಲವೊಮ್ಮೆ ಕಲ್ಮಶಭರಿತ 


ದ ಚಕ್ಕೆಗಳ ಗುರುತುಗಳೂ 
ಲು 


ು, ಜೊತೆಗೆ ಆಯುಧಗಳಲ್ಲಿ 
ಸುಮಾನ್ಯವಾಗಿ ನೋಡ 


ಅಂತ್ಯ ಹಳೇ ಶಿಲುಯುಗದ ಆಯುಧಗಳೆಂದು 
ಸ್ಪಷ್ಟವಾಗಿ ಗುರುತಿಸಬಲ್ಲ. ಆಯುಧಗಳು ತೀರ ಸೂಕ್ಷ್ಮ 


ಇತಿಹಾಸೆ ದರ್ಶನ 


ಕಣಗಳಿಂದ ಕೂಡಿದ ನಯವಾದ ಕಪ್ಪು ಕಾ ೫_ಡ್‌ಜೈಟ್‌ 
ನಿಂದ ಮಾಡಲ್ಪಟ್ಟಿವೆ. ಇಲ್ಲಿ ಸಿಗುವ ಸೂಕ್ಷ್ಮ ಶಿಲಾ 
ಯುಧ ಪ್ರಕಾರಗಳೆಲ್ಲ ಹಾಲು ಬೆಣಚುಕಲ್ಲಿನಲ್ಲಿ ತಯಾರಿಸಿ 
ದಂಥವು. ಅಪರೂಪಕ್ಕೆ ಬೆಣಚುಕಲ್ಲಿನ ಉಳಿದ ಪ್ರಕಾರ 
ಗಳಲ್ಲಿ ಕೂಡ ಅವುಗಳನ್ನು ನೋಡಬಹುದು. ನವಶಿಲಾ 
ಯುಗದ ಆಯುಧ ಡೊಲರೈಟ ಕಲ್ಲಿನಲ್ಲಿ ತಯಾರಿಸ 
ಲೃಟ್ಟಿದೆ. ಕರ್ನಾಟಕದ ನವಶಿಲುಯುಗದ ಜನರು 
ಸಾಮಾನ್ಯವಾಗಿ ಈ ಕಲ್ಲನ್ನೇ ಎಲ್ಲ ಕಡೆಗೊ ಆಯ್ಕೆ 
ಮಾಡಿಕೊಂಡಿದ್ದರು. 


ಸ್ಥಳ ೧; ಆಯಧಗಳನ್ನು ತಯಾರಿಸುವ ಒಂದು 
ಜಾಗವಾಗಿತ್ತು. ಇಲ್ಲಿ ಸಿದ್ಧಪಡಿಸಿದ ತಿರುಳುಗಳೂ, 
ಆಯುಧಗಳೂ, ಅಪೂರ್ಣ ಆಯುಧಗಳೂ, ತ್ಯಜಿಸಿದ 
ಆಯುಧಗಳು ಜಕ್ಕೆಗಳೂ ಧಾರಾಳವಾಗಿ ಸಿಗುತ್ತವೆ. 


ಆದಿ ಹಾಗೂ ಮಧ್ಯ ಹಳೆ ಶಿಲಾಯುಗದ ಆಯುಧ 


೧) ಕೈಗೊಡಲಿ : ಇಲ್ಲಿಯ ಕ್ಕೆ ೈಗೊಡಲಿಗಳನ್ನು 
ಆದಿ ಹಳೇ ಶಿಲಾಯುಗದ ಮಾದರಿ ಆಕಾರಗಳಿಗೆ 
ಹೋಲಿಸುವುದು ಕಷ್ಟ. ಸ್ಥೂಲವಾಗಿ ಕೆಳಗಿನಂತೇ 


ಅವನ್ನೂ ವಿಭಾಗಿಸಬಹುದು. 


ಅ) ಚೂಪು ನೊನೆಯ ಕೈಗೊಡಲಿಗಳು : 
ಅವುಗಳಲ್ಲಿ ಬುಡ ಗುಂಡಗಿರುವ ಹಾಗೂ ತಿರುಳಿನ 
ಭಾಗವನ್ನು ಹೊಂದಿರುವ ಕೈಗೊಡಲಿಗಳು, ದಪ್ಪ 
ಚಕ್ಕೆಗಳಲ್ಲಿ ಮಾಡಿರುವ ಸಮತಲವಾದ ದಪ್ಪ ಬುಡವನ್ನು 
ಹೊಂದಿರುವ ಕೈಗೊಡಲಿಗಳು (11-೬, 111-೧೪) ಇಲ್ಲಿ 
ನೀಳ ಮೊನೆಯ ತೆಳುವಾದ ಆದರೆ ಅಗಲವಾದ 
ಬುಡವನ್ನು ಹೊಂದಿರುವ ಸೀಳುಗಳಲ್ಲಿ ಮಾಡಿರುವ 
ಕೈಗೊಡಲಿಗಳು (11-೫) ಹೆಸರಿಸಬಸುದಾದಂಥವು. 


ಆ) ಅಗಲ ಮೊನೆಯ ಕೈಗೊಡಲಿಗಳು $ 
ಇವುಗಳಲ್ಲಿ ಕೊಡಲಿಗಳ ತುದಿಭಾಗದ ಅಲಗು ಅಗಲವಾಗಿ 
ಇರುತ್ತದೆ. ಇವುಗಳ ಬುಡ ಭಾಗ ಈ ಮೇಲೆ ವಿವರಿಸಿದ 
ಚೂಪು ಮೊನೆಯ ವಿಭಿನ್ನ ಕೈಗೊಡಲಿಗಳ ಬುಡಗಳಂತೇ 
ಇರಬಹುದು (11-೮). 


೫ 


ಇ) ದೀರ್ಫ್ಥ ವರ್ತುಲಾಕೃತಿಯ ಕೈಗೊಡಲಿಗಳು 
(1-೪), 


ಈ) ಪ್ರಮಾಣಬದ್ಧವಾದ ಸೀಳು ನೋಟದಲ್ಲಿ 
ಇರುವಂತೆಯೇ ಕಾಣುವ ಕೈಗೊಡಲಿಗಳು. ಅವುಗಳ 
ಮೊನೆ ಚೂಪಾಗಿರಬಹಂದು ಇಲ್ಲಿ ಅಗಲವಾಗಿರಬಹುದು 
(11-೭). 


೨) ಸೀಳುಗೊಡಲಿ : ಒಂದೆ 
ಸೀಳುಗೊಡಲಿ ಸಿಕ್ಕದೆ (ಚಿತ್ರ 111-002... 


ಉದಾಹರಣೆಗಳಲ್ಲಿ ಒಂದೇ ಆಂ ನಂಧವೇ ವಿಭಿನ್ನ ಅಂಚು 
ಗಳಲ್ಲಿ ಕೈಗೊಡಲಿ ಹಾಗೂ ಸೀಳುಗೊಡಲಿಗಳ ಕಾರ್ಯ 


ಬರ್ಹಜಸರಲಯಜಾದೆ ಸಾಧ್ಯತೆ ಇದೆ (ಚಿತ್ರ 11-೯). 


೩) ಹೆರೆಗತ್ತಿಗಳು : 
ಕಲ್ಲಿನ ತಿರುಳಿನಲ್ಲಿಯೂ ದಪ್ಪ 
ತಯಾರಿಸಲಾಗಿದೆ (ಬೆತ್ತ 1-೨, 1-೧೦, 


(ಅ) ಇವುಗಳನ್ನು 
ಸೀಳುಗಳಲ್ಲಿಯೂ 
[1/-೨೦). 


(ಆ) ಹೆರೆಗತ್ತಿ ಹಾಗೂ ಮೊನೆಗಳಿರುವ ಆಯುಧ 
(ಚಿತ್ರ 111-0೫). 


(ಇ) ಹೆರೆಗತ್ತಿ ಹಾಗೂ ಭೈರಿಗೆಗಳಿರುವ ಆಯುಧ 
(11/-೨೧) 


೪) ಮೊನೆಗಳು : ಇವುಗಳನ್ನು ಸೀಳುಗಳಲ್ಲಿ 
ತಯಾರಿಸಲಾಗಿದ್ದು, ಸೀಳುಗಳ ಒಂದು ಮೆ 
ಎರಡೂ ಮೈಗಳನ್ನೂಸಿದ್ಧ ಪಡಿಸಲಾಗಿದೆ. ಮೊನೆಗಳ್ಲಿ ನ 
ವಿಧಗಳೆಂದರೆ (ಆ) ಶ್ರಿಕೋಣಾಕೃತಿಯ ಮೊನೆಗಳು 


(ಚಿತ್ರ 1೫-೧೮) (ಅ) ನೀಳ ಮೊನೆಗಳು (ಚಿತ್ರ 
11-೧೯) (ಇ ಅಗಲ ಮೊನೆಗಳು (ಚಿತ್ರ 
11-೨೨). 

ಶ್ರಿಕೋನಾಕೃತಿಯ ಮೊನೆಗಳು ಬೆನ್ನ ಮೇಲೆ 
ಮೂರು ಏಣುಗಳಿರುತ್ತವೆ. ಅವು ಮಧ್ಯದಲ್ಲಿ ಕೂಡು 
ಪ್ರವೆ. ಅದರ ತಳಭಾಗದಲ್ಲಿ ಒಂದೇ ಸೀಳಿನ ಗುರುತು 
ಇರುತ್ತದೆ. ಬಹುಶಃ ಅಂಚುಗಳುಳ್ಳ ಒಂದು ತಿರುಳಿನ 


i 


| ಎಮ್‌. ಶೇಷಾದ್ರಿ. “ದಿ ಸ್ಟೋನ್‌ ಯೂಸಿಂಗ್‌ ಕಲ್ಮರ್ಸ್‌ 
2 ಅದೇ, ಪು. ೨೨-೨2 


[ad 


ಒಲೆಯ ಚಕ್ಕೆ ಎಬ್ಬಿಸಿ ಆ ಚಕ್ಕೆಯಿಂದ ಇಂಥ ಮೊನೆ 
ಪಿ ವಣಾಡುತ್ತಿದ್ದೆರು. ಅದೇ ರೀತಿ ನೀಳವಾದ 
ಮೊನೆಗಳನ್ನು ನೀಳವಾದ ಅಲಗನ್ನು ಹೋಲುವ 
ಸೀಳುಗಳಿಂದ ವಕಾಡಿದ್ದು ಕಂಡುಬರುತ್ತದೆ. 

೫) ಬೈರಿಗೆಗಳು : ಬೈರಿಗೆಯ ಕೆಲಸವನ್ನು 
ನಿನ eka ened ಈ ಆಯುಧಕ್ಕಿ ಒಂದು ಚೂಪು 


ತುದಿಯಿದ್ದು ಆ ತುದಿಯ 
ಚಕ್ಕೆಗಳನ್ನೆತ್ತಿರಂತ್ತಾರೆ. pa Vi 06). 


: ಆಯುಧಗಳು ಉದ್ದ 


ನಿ 
ದಲ್ಲಿ ೫ ರಿಂದ ೧೪ ಸೆಂ.ಮೂ.ವರೆಗೆ ಇವೆ. ಮೊನೆಯಂ 
ಮತ್ತು ಹೆರೆಯುವ ಆಯುಧಗಳು ಈ ಪ್ರದೇಶದಲ್ಲಿ 
ಬಹಳವಾ ಗಿದ್ದು , ಸೀಳುಗೊಡಲಿಗಳು ಶೀರ ಅಪರೂಪಕ್ಕೆ 


Wi "ಆದಿ ಹಳೇ ಶಿಲಾಯುಗದ ಆಯುಧಗಳಲ್ಲಿ 


ಸೀಳುಗೊಡಲಿ ಇಲ್ಲಿ ಇಷ್ಟು 


ಎನಿ 
ಪ್ರವ ನಿಖಿವಾದ ಸ 


ಕಡಿಮಿ ಪ್ರಮಾಣದಲ್ಲಿ ಸಿಕ್ಕುವುದೂ, ಇಲ್ಲಿನ 
ಕ್ಲೆಗೊಡನಿಗಳಳು ಆದಿ ಹಳೆಯ ಶಿಲಾಯುಗದ 
ಮಾದರಿ ಆಕಾರವನ್ನು ಅಷ್ಟಾಗಿ ಹೋಲದಿರು 


ಪುದೂ ಇಲ್ಲಿ ಅಪ್ಪಟ ಆದಿ ಹಳೆ ಶಿಲಾಯುಗ 
ಸಂಸತ ಇಲ್ಲದ್ದ ನ್ನು ಸೂಚಿಸಬಹುದು. ಈ ಆಯುಧ 
ಳು ಹಳೆಯ ಮೈಸೂರಿನ ಇನ್ನಿತರ ನೆಲೆಗಳಿಂದ Ky 
iE ಹೋಲುತ್ತವೆ. 
ಮೊನೆಗಳನ್ನು ಮುಮ್ಮೈೈ ಸೀಳುಗಳಿಂದ ಶ್ರಿಕೋಣಾದಲ್ಲಿ 
ತಯಾರಿಸುವ ವಿಧಾನವನ್ನು 
ಮೈಸೂರು ಶಿಲಾಯು ಗಳಲ್ಲಿ ಗಮನಿಸುತ್ತಾರೆ.! ಅದೇ 
ರೀತಿ ದಪ್ಪವಾದ ಕಲ್ಲಿನ ನ ಸೀಳುಗಳನ್ನು ತೆಗೆದುಕೊಂಡು 
ಅದರ ಸಮತಲ ಪಾಶ್ಚ ೯ವನ್ನು ಬಹುಭಾಗ 
ಉಳಿಸಿಕೊಂಡು ಉಳಿದ ಭಾಗದಲ್ಲಿ. ಚಕ್ಕೆ ಎತ್ತಿ ಆಯುಧ 
ತಯಕಾರಿಸುವ ವಿಧಾನ ಬಿ. ಆರ್‌. ಪ್ರಾಜೆಕ್ಸ್‌ನ ಶಿಲಾ , 
ಯುಧಗಳ ವೆ.ಶಿಷ ಇಂಥದೇ ಆಯುಧಗಳು ಇಲ್ಲಿಗೆ 


& ned 
esi] 


ಖರ್‌” 
ಸಮೂಪದ ಲಿಂಗದಹಳ್ಳಿಯಲ್ಲಿ ಬ್ರೂಸ್‌ಪೂಟ್‌ ಅವರಿಗೆ 


ತಿಹಾಸ ದರ್ಶ 


ಅಂತ್ಯ ಹಳೇ ಶಿಲಾಯುಗದ ಆಯುಧಗಳು 


ಸ್ಥಳ ೧ರಲ್ಲಿಬಿ ಭಾಗದಲ್ಲಿ ತೀರ ವಿಭಿನ್ನವಾದ 
ಉಪಯೋಗಿಸಿ ಈ ಮೇಲಿನ ವಿಧದ 


ಶಿಲೆಗಳನ್ನು 
ಆಯುಧಗಳನ್ನು ತಯಾರಿಸಿದ್ದು 


ಲ ಬೃ 
ಭೀವಠಾನನೀ ತೀರದೆ ಅಂತ್ಯ ಹಳೆ ಶಿಲಾಯುಗದ 


ಆಯುಧಗಳನ್ನುಇಲ್ಲಿಯ ಆಯುಧಗಳು ಉಪಯೋಗಿಸಿದ 
ಕಲ್ಲು ಹಾಗೂ ಆಕುರ ವಿಧಗಳಲ್ಲಿ ಹೋಲುತ್ತವೆ.3 
ಅವು ಉದ್ದದಲ್ಲಿ ೨.೫ ಸೆಂ.ಮೂ. ನಿಂದ ೭ ಸೆಂ.ಮೂ. 
ವರೆಗೆ ಇವೆ. ಅವುಗಳನ್ನು ಕಲ್ಲಿನ ಅಲಗು(ಬ್ಲೇಡು) 
ಗಳಿಂದ (ಉದ್ದ ಚಕ್ಕೆಗಳಾಗಿ) ತಯಾರಿಸಲಾಗಿದೆ. ಈ 
ಬ್ಲೇಡುಗಳನ್ನು ಕೊಳವೆ ಆಕಾರದ ತಿರುಳುಗಳಿಂದ ಎತ್ತ 
ಲಾಗಿದ್ದು ಅಂಥ ತಿರುಳುಗಳೂ ಇಲ್ಲಿ ಸಿಕ್ಕಿವೆ. ಅಂಥ 
ಒಂದು ತಿರುಳಿನಲ್ಲೂ ಉಳಿಯ ಥರದ ಅಂಚಿನ ಆಯುಧ 
ವನ್ನು ತಯಾರಿಸಲುಗಿದೆ (ಚಿತ್ರ 31, ೧೪), ಬ್ಲೇಡು 
ಗಳಲ್ಲಿ ಮಾಡಿದ ಆಯುಧಗಳಲ್ಲಿ ಹಿಂಭಾಗವನ್ನು 
ಮೊಂಡಾಗಿ ಮಾಡಿದ ಅಲಗುಗಳು (ಚಿತ್ರ 1[-೩, ೪, ೫) 


ಹಾಗೂ ಸಣ್ಣ ಉಳಿಗಳು (ಚಿತ್ರ VI-೧೨) ಮುಖ್ಯ 
ವಾಗಿವೆ. ಜೊತೆಗೆ ಹೆರೆಯುವ ಅಮುಧಗಳು ಹಾಗೂ 


ಮೆ pe ~ “ಎತ 
ಮೊನೆಗಳನ್ನೂ ನಾವು ಕುಣುತ್ತೇವೆ (ಚಿತ 


ಸ'೯, ೧೧). 


ಅಂತ್ಯ ಹಳೇ ಶಿಲಾಯುಗದ ಆಯುಧಗಳು ಅಚ್ಚ 
ಹೊಸದಾಗಿ ಕಾಣಿಸುತ್ತವೆ. ಬ್ಲೇಡುಗಳ ತುದಿಭಾಗದಲ್ಲಿ 
ಮೊನೆಯಂತಹ ಉಪಕರಣದಿಂದ ಹೊಡೆದ ಗುರುತು 
ಕೆಲವು ಆಯುಧಗಳ ಅಲಗು 
ಗಳನ್ನು ಬಳಸಿ ಕೆಲಸ ಮಾಡಿದ ಗುರುತುಗಳೂ ಕೆಂಡು 
ಬರುತ್ತವೆ. ಇವುಗಳಲ್ಲದೇ ಕ್ವಾಡ್‌ಜೈಟ್‌ನಲ್ಲಿ ಮಾಡಿದ 


24 


"ನಿ 
ಬ್ಲೇಡು ಹಾಗೂ ಸಣ್ಣ ಉಳಿಗಳೂ ಈ ಭಾಗದಲ್ಲಿ 
ಸಿಕ್ಕಿವೆ 

3 


€ ಆಫ್‌ ಶೋರಾಪೂರ್‌ ದೋಆಬ್‌ ಪೆನಿನ್ಮುಲರ್‌ ಇ 


ಸಣಶ್ಷ್ಮ ಶಿಲಾಯುಧಗಳು 

ಈ ಪ್ರದೇಶದಲ್ಲಿ ಭೂಮಿಯ ಮೇ ಕೈಯಲ್ಲಿ 
ಸೂಕ್ಷ್ಮ ಶಿಲಾಯುಧಗಳು (ಚಿತ್ರಗಳು ೫11, ೧-೭೬) 
ಸಾಧಾರಣವಾಗಿ ಕಾಣಸಿಗುತ್ತವೆ. ಅವು ಸುಧಾರಣವಾಗಿ 
ಹಾಲು ಬೆಣಸು ಕಲ್ಲಿನಲ್ಲಿ ಮಾಡಲ್ಪಟ್ಟಿ ವೆ. ಕೆಲವೊಮ್ಮೆ 
ಗುಡ್ಡದ ಇಳಿಜಾರಿನಲ್ಲಿ ನೆಲದಿಂದ ಒಂದು ಅಡಿಗಿಂತಲೂ 
ಕೆಳಗೆ ಅವು ಸಂಚಯವಾಗಿರುವುದರಿಂದ ಸೂಕ್ಷ್ಮ ಶಿಲಾ 
ಯುಧಗಳು ಈ ಭಾಗದಲಿ ಬಹು ಪ್ರಾಜೀನ ಕಾಲದಿಂದ 
ಸಿಕ್ಕ ಸೂಕ್ಷ ತ್ರಿ 
ಶಿಲಾಯುಧಗಳು ಡಾ| ಸಂಕಾಲಿಯಾ ಅವರ ಪ್ರಕಾರ 


ಕ್ರಿ.ಶ... ೧೦ನೆಯ ಶತಮಾನದವರೆಗಿನ ಯಾವುದೇ 
ಕಾಲಕ್ಕೆ ಸೇರುವ ಶಕ್ಕತೆ ಇದೆ.4 
ಈ ಪ್ರದೇಶದ ಸೂಕ್ಷ್ಮ ಶಿಲಾಯುಧಗಳು 


ಜ್ಯಾಮಿತೀಯ ಆಕಾರಗಳನ್ನು ತೀರ ಅಪರೂಪವಾಗಿ 
ಪ್ರತಿನಿಧಿಸುತ್ತವೆ. ಅಂಥ ಆಕಾರಗಳೆಂದರೆ (೧) ಅರ್ಥ 
ಚಂದ್ರಾ ಕೃತಿಗಳು (೨) ಟ್ರಾಪೀಜುಗಳು (೩) ಶ್ರಿಕೋಣ 
ಗಳು. ಜ್ಯಾಮಿತಿಯವಲ್ಲದ ಆಕಾರಗಳು ವಿಪುಲವಾಗಿವೆ. 
ಅವುಗಳನ್ನು ಈ ಕೆಳಗಿನಂತೆ ವರ್ಗೀಕರಿಸಬಹುದು : 


೧) ನೊನೆಗಳು : ಮೊನೆಗಳನ್ನು ಬ್ಲೇಡು 
ಗಳಿಂದ, ಸೀಳುಗಳಿಂದ ಇಲ್ಲ ಕೊಳವೆ ತಿರುಳುಗಳಿಂದ 
ತಯಾರಿಸಲಾಗಿದೆ. ಕೊಳವೆ ತಿರುಳುಗಳಲ್ಲಿ ತೀರ ಕೊನೆಗೆ 
ಎತ್ತಿದ ಬ್ಲೇಡುಗಳು ಸಹಜವಾಗಿಯೇ ಮೊನೆಯನ್ನು 
ಹೊಂದಿರುತ್ತವೆ. ಸೀಳುಗಳಿಂದ ತಯಾರಿಸಿದ ಮೊನೆಗಳ 
ಬೆನ್ನ ಮೇಲೆ ಒಂದು ಏಣು ಇರುತ್ತದೆ. ಬಹುಶಃ 
ತಿರುಳಿನ ಅಂಚನ್ನು ಚಕ್ಕೆ ಎಬ್ಬಿ ಸಿರುವುದರಿಂದ ಈ ಆಕಾರ 
ಸಹಜವಾಗಿ ಬಂದಿದೆ. ಈ ಮೊನೆಗಳಿಲ್ಲ ೧.೫ ಸೆಂ.ಮೂ. 
ಯಿಂದ ೫ ಸೆಂ.ಮೊ.ವರೆಗೆ ಉದ್ದವಾಗಿರುತ್ತವೆ. ಈ 
ಮೊನೆಗಳಲ್ಲಿ ತ್ರಿಕೋನಾಕೃತಿಯ ಮೊನೆಗಳು, ಪತ್ತಾ 
ಕಾರದ ಮೊನೆಗಳು, ನೀಳ ಮೊನೆಗಳು, ಕೊಕ್ಕಿನಂಥ 


* ಎಂಡ್‌ ಲೇಟ್‌ ಸ್ಟೋನ್‌ ಏಜ್‌ ಇಂಡಸ್ಲೀಸ್‌ ಎರೌಂಡ್‌ ರೇಣಿಗುಂಠಾ” 


ಟ್ರ 
೦ಡಿಯಾ” ಎರಡೂ 


ಲರ್‌ ಇ 
ಇಂಡಿಯನ್‌ ಆರ್ಕಿಯಾಲಜಿ” (ಸಂ) ಎಸ್‌. ಬಿ. ದೇವ ಹಾಗೂ 


4 ಹ ಜ್‌ ಟೂಲ್ಸ್‌” ಡೆಕ್ಕನ್‌ ಕಾಲೇಜ್‌, ಪೂನಾ ಇಲ್ಲಿ ಈ ಸಂಬಂಧಿಸಿ ಚರ್ಚಿಸಲಾಗಿದೆ. 


ಇತಿಹಾಸ ದರ್ಶನ 


[೦ 


ಮೊನೆಗಳು, ಕರ್ಣಿಕೆಗಳೆಂದು ವಿಭಿನ್ನ ವರ್ಗೀಕರಣವನ್ನು 
ಮಾಡಬಹುದು. 


೨) ಹೆರೆಯುವ ಆಯುಧಗಳು : ಇವು 
ಗಳನ್ನು ಕೂಡ ಸೀಳುಗಳಿಂದ ಹಾಗೂ ಕೊಳವೆ ತಿರುಳು 
ಗಳಿಂದ ತಯಾರಿಸಲಾಗಿದೆ. ಅವುಗಳ ಗರಿಷ್ಠ ಉದ್ದ 
ಕೂಡ ೫ ಸೆಂ.ಮೂ.ನಷ್ಟಿದೆ. ಕೆಲವು ಆಯುಧಗಳು 
ಮೊನೆಯರಾಗಿಯೂ, ಹೆರೆಯುವ ಆಯಣಧಗಳಾಗಿಯೂ 
ಒಟ್ಟಿಗೇ ಉಪಯೋಗಿಸಲ್ಪಡುತ್ತಿದ್ದವ. 


೩) ಬ್ಲೇಡುಗಳು : ಹಾಲು ಬೆಣಚು ಕಲ್ಲಿನಲ್ಲಿ 
ತಯಾರಿಸಿದ ಬ್ಲೇಡುಗಳು ಉದ್ದದಲ್ಲಿ ೧.೫ ಸೆಂ.ಮೂ. 
ನಿಂದ ೪ ಸೆಂ.ಮೂ. ಗಳಷ್ಟು ಹಾಗೂ ಅಗಲದಲ್ಲಿ 
೩ ಮಿ.ವಿಂ.ಗಳಿಂದ ೫ ಮಿ.ಮಿ.ಗಳವರೆಗೆ ಇವೆ. ಸುಧಾ 
ರಣವಾಗಿ ಬ್ಲೇಡಿನ ಒಂದು ಸವರಾನಾಂತರ ಅಂಚನ್ನು 
ಮೊಂಡು ವರಾಡಲಾಗಿರುತ್ತದೆ. ಕೆಲಸ ವಕಾಡುವ 
ಅಂಚುಗಳು ನೇರವಾಗಿ ಅಥವಾ ವಕ್ರವಾಗಿ ಇವೆ. 
ಕೆಲವೊಂದು ಗರಗಸದಂತಹ ಅಂಚುಗಳನ್ನು ಹೊಂದಿವೆ. 


ಸೂಕ್ಷ್ಮ ಜಿ ರಿಗೆಗಳು : ಅವನ್ನು ದಪ್ಪ ಬ್ಲೇಡು 
ಘು ಹೆ ಬ್ಲ ಬ ೧೧ 
ಗಳಿಂದ ಅಥವಾ ಸೀಳುಗಳಿಂದ ತಯಾರಿಸಲಾಗಿದೆ. 


ಸೂಕ್ಷ್ಮ ಉಳಿಗಳು : ಅಪರೂಪಕ್ಕೆ ಈ 
[2 


ಆಯುಧಗಳೂ ಸೂಕ್ಷ್ಮ ಶಿಲಾಯುಧಗಳ ಇತರ 
ಪ್ರಕಾರಗಳ ಜೊತೆ ಸಿಗುತ್ತವೆ. 


ನನಶಿಲಾಯಂಗದ ಕೈಗೊಡಲಿ 

ಸಿಂಗನಮನೆ ಗ್ರಾಮದ ರಸ್ತೆಗೆ ಬಳಸಲಾಗಿದ್ದ 
ಗರಸಿನಲ್ಲಿ ಈ ಆಯುಧ (ಚಿತ್ರ ೪) ಸಿಕ್ಕಿದ್ದು , ದೆೊೊಲತೇ 
ಇದನ್ನು ಸ್ಥಳ ೩ ರಿಂದ ತರಲಾಗಿದೆಯೆಂದು ಗರಸನ್ನು 
ತಂದವರು ತಿಳಿಸಿದ್ದಾರೆ. ಆ ಸ್ಥಳೆದ ಸುತ್ತಮುತ್ತ 
ಎಲ್ಲೂ ನವಶಿಲಾಯುಗದ ವಸತಿ ದಿಬ್ಬ ಸಿಕ್ಕಲಿಲ್ಲ. ಈ 
ಮೇಲೆ ಉಲ್ಲೇಖಿಸಿದ ಆಯುಧವನ್ನು ಡೊಲರೈಟ 
ಕಲ್ಲಿನಲ್ಲಿ ಮಾಡಿದ್ದು ಅದರ ಉದ್ದ ೧೪ ಸೆಂ.ಮೂ. ಹಾಗೂ 
ಅಗಲ ೩ ೬ ಸೆಂ.ಮೂ. ಇದೆ. 


ಹಿಂದೆ ಉಲ್ಲೆ ೇಖಿಸಿದ್ದು, ಪು. ೨೪ 


ಣಾ 


ಸಮಸ್ಯೆಗಳಿವೆ. ಒಂದು ಯುಗದ 


೩. ಶಿಲಾಯುಗದ ಕಾಲಕ್ಕೆ 
ಸಮಸ್ಯೆಗಳು : 


ಸಂಬಂಧಿಸಿದ 


ಕರ್ನಾಟಕದ ಈ ಭಾಗದ ಶಿಲಾಯುಧಗಳನ್ನು 
ಭೂಗರ್ಭಶಾಸ್ತ್ರೀಯ ಸ್ತರಗಳ ಆಧಾರದಿಂದ ವ್ಯವಸ್ಥಿತ 
ವಾಗಿ ಅರ್ಥೈಸುವ ಕೆಲಸ ಇನ್ನೂ ಆಗಿಲ್ಲ. ಸ್ಥಳ ೧ರಲ್ಲಿ 
ಶಿಲಾಯುಧಗಳು ದೊರೆಯುವ ಭೂಸ್ಮರಗಳ ಕುರಿತು 
ಒಂದು ಸ್ಕೂಲ ಕಲ್ಪನೆ ಸಿಗತ್ತದಾದರೂ ಒಂದು 
ವ್ಯವಸ್ಥಿತ ಕಾಲಾನುಕ್ರಮಣಿಕೆಯನ್ನು ಪ್ರತಿಪಾದಿಸಲು 
ಈ ಆಧಾರ ಸಾಲುವುದಿಲ್ಲ. ಹಾಗಾಗಿ ಸಿಕ್ಕ ಆಯುಧ 
ಗಳನ್ನು ಕೇವಲ ಆಕೃತಿ ವಿಧಗಳ ಮೇಲೆ ವಿಭಿನ್ನ ಶಿಲಾ 
ಯಂಗಗಳಿಗೆ ಸೇರಿಸಬೇಕಾಗುತ್ತದೆ. 


ಶಿಲಾಯುಧಗಳ ಆಕೃತಿಗೆ ಸಂಬಂಧಿಸಿ ಅನೇಕ 
ಆಕೃತಿಯು 
ಮತ್ತೊಂದು ಯುಗದಲ್ಲಿ ಮುಂದುವರಿದ ಸಾಧ್ಯತೆಯನ್ನು 
ಅಲ್ಲಗಳೆಯುವಂತಿಲ್ಲ. ಅದೇ ರೀತಿ ಮುಂದಿನ ಯುಗದ 
ಆಯಖಧಕ್ಕೆ ಹಿಂದಿನ ಯಂ? ದಲ್ಲೇ ಆಕೃತಿ ವಠಾದರಿಗಳು 


RN AN PP RATAN 
ತಜಕಾರಾಗಿರಲೂಬಹ:ುದ. » “wu ೬ 


ಗಳಲ್ಲಿ ಪ್ರಾಚೀನತಮ ಹಾಗೂ ಪ್ರಾಚೀನತರ ಎಂದು 
ವಿಂಗಡಿಸಲು ಇರುವ ಅವುಗಳ ಲಕ್ಷಣವಾದ ವರಾಟಗಾರಿಕೆ 
ಎಷ್ಟುಮಟ್ಟಿಗೆ ಪ್ರವರಾಣವಾಗಬಲ್ಲದು ಎಂಬ ಪ್ರಶ್ನೆಯೂ 


ಇದೆ.5 


ಶೇಷಾದ್ರಿಯವರು ಕೇವಲ ಅಕೃತಿಗಳನ್ನು ಆಧರಿಸಿ 
ಆದಿ ಹಳೇ ಶಿಲಾಯೂಗದ ಅಶ್ಯೂಲಿಯನ್‌ನ ಅಂತ್ಯ ಭಾಗ 
ಮೈಸೂರಿನ ಪ್ರದೇಶದಲ್ಲಿ ಪ್ರತಿನಿಧಿಸಲ್ಪಟ್ಟಿಲ್ಲ ಎಂದು 
ತೀವರ್ಕಾನಿಸುತ್ತಾರೆ.* ಬಿ. ಆರ್‌. ಪ್ರಾಜೆಕ್ಟ್‌ ನಲ್ಲಿ ಆದಿ 
ಹಳೇ ಶಿಲಾಯುಗದ ಅಂತ್ಯ ಭಾಗದ ಶಿಲಾಯುಧ 
ಆಕೃತಿಗಳು ಲಭ್ಯವಿದೆ. ಆದರೆ ಈ ಶಿಲಾಯಾಧುಗಳು 


ವ್ರ 
ಬಾರದು ಎಂಬ ಪ್ರಶ್ನೆಯೂ ಏಳುತ್ತದೆ. ಏಕೆಂದರೆ 
ಮಧ್ಯಪಿಲಾಯುಗದ ಆಯುಧಗಳಲ್ಲಿ ಸಣ್ಣ ಆಕಾರದ 


ನ್‌ ಣಿ 


ಹ್‌ 75 38" 35" 39" 


Shay Raa GHTTA 


B-R. PROJECT, 


ಗ 
1 


/ ರ್ಯ” 
1) | 


Al 
Loc 
ality 
| ex 
ce! 
ptN 
05 
78101೧0 
m 
L 
+l 
ds 
ಷ್ಥಾ 
& 10 
ಗೊ 
ಇಗ AL 


11/1) 


((( 
1 
ye ಟೆ 


D 
|, 


ಚಿತ್ರ : 77 All Locality | except 18 from L. Il 


Locality Hl 


Vv 


ಡ್ಯ 


11118 


1011611066 
14060೧4 0( 
ದಿ0611(0ಿ6 
9೪೦೮೪00006 
ಔಉಇಲಲ ಅ ಗ್ಗೆ 


1161100961 
134900900 
0೪209 ಈ 
HOHE 


ಕೈಗೊಡಲಿಗಳನ್ನು ಕೆಲ ವಿದ್ವಾಂಸರು ಸೇರಿಸುತ್ತಾರೆ. 
ಸಂಕಾಲಿಯಾ ಅವರು ಈ ಕ್ಷೆ ೈಗೊಡಲಿಗಳು ಅಂತ್ಯ 
ಅಶ್ಯುಲಿಯನ್‌ ಕಾಲದವು ಎಂದು ಅಭಿಪ್ರಾಯಪಡು 
ತ್ತಾರೆ. ಹಾಗಾಗಿ ಸದ್ಯಕ್ಕೆ ಈ ಸಮಸ್ಯೆಯನ್ನು ಹಾಗೇ 
ಬಿಡಬೇಕಾಗುತ್ತದೆ. 


ಆಯುಧಗಳಿಗೆ ಬಳಸಿದ ಕಲ್ಲಿಗೆ ಸಂಬಂಧಿಸಿಯೂ 
ಸಮಸ್ಯೆಗಳಿವೆ. ಆದಿ ಹಳೇ ಶಿಲಾಯುಗ ಮತ್ತು ಮಧ್ಯ 
ಹಳೇ ಶಿಲಾಯುಗದ ಆಯುಧ ಪ್ರಕಾರಗಳನ್ನು ಮಾಡಲು 
ಉಪಯೋಗಿಸಿದ ಕಲ್ಲು ಒಂದೇ ; ಕಂದು ಕಾ ಿಡ್‌ಜೈಟ್‌ 
ಅಥವಾ ಬೆಣಚು ಕಲ್ಲು. ಅಂತ್ಯ ಹಳೇ ಶಿಲಾಯುಗದ 
ಆಯುಧಗಳನ್ನೂ ಎರಡು ವಿಭಿನ್ನ ರೀತಿಯ ಕಲ್ಲುಗಳಲ್ಲಿ 


ನೋಡಬಹುದು. ಅವುಗಳಲ್ಲಿ ಕಂದು ಕ್ಹಾಡ್‌ಜೈಟ್‌ 
ನಲ್ಲಿ ಮಾಡಿದ ಆಯುಧಗಳನ್ನು ಯಕಾವ ಯುಗಕ್ಕೆ ಸೇರಿಸ 
ಬೇಕು ಎಂಬುದು ಖಚಿತವಾಗುವುದಿಲ್ಲ. ಅದೇ ರೀತಿ 
ಎಲ್ಲ ಬೆಣಚುಕಲ್ಲಿನ ಆಯುಧಗಳನ್ನೂ ಸೂಕ್ಷ್ಮ ಶಿಲಾ 
ಯುಗಕ್ಕೆ ಸೇರಿಸುವುದು ಕೂಡ ಸಮಸ್ಕಾತ್ಮಕವೇ. 
ಏಕೆಂದರೆ ಹಳೇ ಶಿಲಾಯುಗದಿಂದಲೇ ಬೆಣಚುಕಲ್ಲಿನ 
ಆಯುಧ ಪ್ರಕಾರಗಳು ಇಲ್ಲಿ ಸಿಗುತ್ತವೆ. ಹಾಗಾಗಿ 
ಸ್ತರವಿಂಗಡಣಾತ್ಮಕವಾ ಈ ಶಿಲಾಯುಧಗಳನ್ನು 
ಅನ್ವೇಷಿಸುವವರೆಗೂ ತೀರ ಖಚಿತವಾದ ವರ್ಗೀಕರಣವು 
ಈ ಪ್ರವೇಶದಲ್ಲಿ ಶಕ್ಯವಿಲ್ಲ. ಒಟ್ಟಿನಲ್ಲಿ ಪ್ರಸ್ತುತ 
ನೆಲೆಗಳು ಆಯುಧ ಪ ಸ್ರೈಕಾರವೊಂದನ್ನೇ ಆಧರಿಸಿದ ಶಿಲಾ 
ಯುಗದ ಸರಳ ವರ್ಗೀಕರಣವನ್ನು ಪ್ರಶ್ನಿಸುತ್ತವೆ. 


ಛಲ. 


ಲ 


L 


(ಈ ಅನ್ನೇಷಣೆಯಲ್ಲಿ ಸಹಕರಿಸಿದ ನನ್ನೆಲ್ಲ ವಿದ್ಯಾರ್ಥಿಗಳ ಸಹಾಯವನ್ನು ಸ್ಮರಿಸುತ್ತೇನೆ.) 


ಡಾ 


7 ಸಂಕಾಶಿಯ, ಎಚ್‌. ವ ಪ ಎಂಡ್‌ ಪ್ರೊಟೋ ಹಿಸ್ಟರಿ ಆಫ್‌ ಇಂಡಿಯಾ ಎಂಡ್‌ ಪಾಕಿಸ್ಮಾನ್‌'', ಡೆಕ್ಕನ್‌ ಕಾಲೇಜು, ಪೂಣಾ 


ಪು. ೧೭೬ ಹಾಗೂ ೧೮೧. 


8 ಆಂಧ್ರದ ಚಿತ್ತೂರಿನಲ್ಲಿ ಹಾಗೂ ಮಧ್ಯಪ ದೇಶದ ಸಿಹೋರಾದಲ್ಲಿ ಅಂಥ ಉದಾಹರಣೆಗಳು ಸಿಕ್ಕಿವೆ. 


ಇತಿಹಾಸ ದರ್ಶನ 


[3] 


೧೭ 


